ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರು ಹೆಸರು 
ಉತ್ತರಿಸಬೇಕಾದ ದಿನಾ೦ಕ : 
ಉತ್ತರಿಸುವ ಸಚಿವರು 


| ಶರ್ನಾಟಿಕ ವಿಧಾನ ಪರಿಷತು 

2281 

ಶ್ರೀ ಬಿ. ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
21/03/2022 


ಆರೋಗ್ಯ ಮತ್ತು ಕುಟಿ೦ಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


ತ್ರ. ಮ 
ಸರಿ. ಪ್ರಶ್ನೆ | ಉತ್ತರ 
ಅ) | ಕಲಬುರಗಿ ಮತ್ತು | ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ 
ಯಾದಗಿರಿ ಜಿಲಗಳಲಿರುವ ಸಮುದೂಯ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯರು ಹಾಗೂ ಇತರೆ ಸಿಬ್ಬಂದಿಗಳ 
, ವಿವರ ಈ ಕೆಳಗಿನಂತಿದೆ.- 
ಪ್ರಾಥಮಿಕ ಆರೋಗ್ಯ District Ae Doctors Other staff 
Institution | NO Cadre 
ಕೇಂದ್ರ ಹಾಗೂ Name San | Work | Vacant | San | Work | Vacant 
4 4 151 
ಮ ಆರೋಗ್ಯ | PHC 9 SOND 9 93 1 1057 | 906 
i Kalaburgi Specialist, 
ಕೇಂದ್ರಗಳಲ್ಲಿ ಖಾಲಿ ಇರುವ CHC 16 | Dental, | 80| 57 23 {57 | 441 | 133 
"ವೈದ್ಯರು ಹಾಗೂ ಇತರೆ i ಲ : 
A i PHC 41] GomMo [41] 40 1 506 | 390 | 116 
ಸಿಬ್ಬಂದಿಗಳ ಸ೦ಖ್ಯೆ ಎಷ್ಟು: || ನ f Specialist, 
(ld 
(ವಿವರ ನೀಡುವುದು). 4 CHC 6 Dental, {30 | 12 18 119 | 85 34 
' \ SMO 
ಆ); | ಖಾಲಿ ಇರುವ ಹುದ್ಮೆಗಳನ್ನು | 2021ರಲ್ಲಿ ಕಲಬುರಗಿ ಜಿಲ್ಲೆಗೆ 28 ತಜ ವೈದ್ಯರು,23 ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಮತ್ತು 


"ಭರ್ತಿ ಮಾಡಲು ಸರ್ಕಾರ 


58 ಶುಶ್ರೂಷಕರನ್ನು ಹಾಗೂ ಯಾದಗಿರಿ ಜಿಲ್ಲೆಗೆ 12 ತಜ ವೈದ್ಯರು, 19 ಸಾಮಾನ್ಯ ಕರ್ತವ್ಯ 
ಪೃಧಿಕಾಳಿ ಮತ್ತು 20 ಶುಶಪ್ರೂಷಕರನ್ನು ನೇಮಕ ಮಾಡಲಾಗಿದೆ. 


ತೆಗೆದುಕೊಂಡಿರುವ 
ಕ್ರಮಗಳೇನು; (ವಿವರ | ಸಾರ್ವಜ ನಿಕ ಆರೋಗ್ಯದ ದೃಷ್ಟಿಯಿಂದ ಸ್ನಾತಕೋತ್ತರ/ಎಂ.ಬಿ.ಬಿ.ಎಸ್‌. ಪದವಿ ಪೂರೈಸಿದ 
ನೀಡುವುದು). ವೈದ್ಯ ಛಭರ್ಥಿಗಳನ್ನು ಒಂದು ವರ್ಷ ಕಡ್ಡಾಯ ಸರ್ಕಾರಿ ಸೇವೆಗೆ ನೇಮಿಸಲಾಗುತ್ತದೆ. 
2 ಸೇವಾನಿರತ ಸ್ನಾತಕೋತ್ತರ (ಆರ್‌.ಜಿ.ಹೆಚ್‌.ಎಸ್‌/ಡಿ.ಎನ್‌.ಬಿ/ಸಿ.ಪಿ.ಎಸ್‌!ಎಂ.ಪಿ. ಹೆಚ್‌) 
) ವ್ಯಾಸಂಗ ಪೂಸಿ ಸಿ ಬರುವ ತಜ ವೈದ್ಯರನ್ನು ಖಾಲಿ ಇರುವ ತಜ್ಞರಿ ಹುದ್ದೆಗೆ ನೇಮಿಸಲಾಗುತ್ತಿದೆ. 
ಪಗ ತಕ್ಕಂತೆ ಕಾಲಕಾಲಕ್ಕೆ ನಿಯಮಾನಸಾರ ಫಂ ವರ್ಗಾವಣೆ, ನೇರ ನೇಮಕಾತಿ, 
ಗುತ್ತಿಗೆ ಆಧಾರದಡಿ ತಜ ವೈದ್ಯರು, ವೈದ್ಯರು ಹಾಗೂ ಇತರೆ ಹುದ್ದೆಗಳನ್ನು ಭರ್ತಿ ಮಾಡುವ 
ಮೂಲಕೆ ಸಿಬ್ಬಂದಿಗಳ ಕೊರತೆ ಆಗದಂತೆ ಕ್ರಮವಹಿಸಲಾಗುತ್ತಿದೆ. 
ಇ) | ಕಲಬುರಗಿ ಮತ್ತು | ವಿಶ್ವ ಆರೋಗ್ಯ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಮಾರ್ಗಸೂಚಿಯನ್ವಯ 
ಯಾದಗಿರಿ ಜಿಲೆ ಗಳಲಿ | 2022ನೇ ಸಾಲಿನ ಜನ ಸಂಖ್ಯೆಗೆ ಆಧಾರದಂತೆ 
KA; ಒದಗಿಸಲಾದ ಆರೋಗ್ಯ 
ಅಂಬ್ಯುಲೆನ್ಸ್‌ ಗಳ ಕೊರತೆಯಿರುವ 
ಜಿಲ್ಲೆ ಸುರಕ್ಲಾ ಸೇವೆಯ ತನ್‌ಗಳ ಸಂಚಿ 
ಕೊರತೆಯಿರುವುದು ಆಂಬ್ಯುಲೆನ್ಸ್‌ಗಳ ಸಂಖ್ಯೆ | ಆ೦ಬಹಲನ್ನ್‌ಗಳ ಸಂಖ್ಯ 
ಸರ್ಕಾರದ ಗಮನಕ್ಕೆ | ಕಲಬುರಗಿ 25 4 
"1 ಬಂದಿದೆಯೇ ಬಂದಿದ್ಕಲ್ಲಿ, ಯಾದಗಿರಿ 12 ) 
ಸರ್ಕಾರ - ತೆಗೆದುಕೊಂಡ | ಹಳೆಯ 'ಆಂಬ್ಯುಲೆನ್‌ಗಳ ಬದಲಾವಣೆ, 710ರಿಂದ 750ಕ್ಕೆ ಆಂಬ್ಯುಲೆನ್ಸ್‌ಗಳ ಸಂಖ್ಯೆ ಏರಿಸಲು 
ಕ್ರಮಗಳೇನು? ಮತ್ತು 337 ಹೊಸ ಆಂಬ್ಯುಲೆನ್ಸ್‌ಗಳ ಖರೀದಿ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಚಾಲ್ತಿಯಲ್ಲಿರುವ 


ಆಂಬ್ಯುಲೆನ್ಸ್‌ಗಳ ಖರೀದಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಆಂಬ್ಯುಲೆನ್ಸ್‌ಗಳ ಕೊರತೆ 
ನೀಗಿಸಲಾಗುತ್ತದೆ. 


ಆಕುಕೆ 36 ಹೆಚ್‌ಎಸ್‌ಡಿ 2022 


yA 
( Adi 
ಕೆ. ರವಕರ್‌) 


ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು. 


